ಆಕಾಶಕಾಯಗಳ ಚಲನೆಯನ್ನು ಗಮನಿಸುತ್ತಾ 

ಸಮಯ ಎಂಬ ಪರಿಕಲ್ಪನೆಯ ಹೆಚ್ಚಿನಂಶವು ನಮ್ಮಲ್ಲ 
ಮೂಡಿತು. ಆಕಾಶದ ಉದ್ದಗಲಕ್ಕೂ ಸೂರ್ಯ, 

ಚಂದ್ರ. ರ್ರಹಗಳು ಮತ್ತು ನಕ್ಷತ್ರಗಳು ಚಅಸುವ 
ಕ್ರಮಬದ್ಧವಾದ ರೀತಿಯು, ದಿನಗಳು, ರಾತ್ರಿಗಳು, 
ತಿಂಗಳುಗಳು. ಮತ್ತು ವರ್ಷಗಳನ್ನು ನಿರೂಪಿಸುವುದಕ್ಕೆ 
ಆಧಾರವಾಗಿದೆ. ಆಕಾಶದಲ್ಪ ಸೂರ್ಯನಿರುವ ಸ್ಥಾನದಿಂದ 
ಹಗಲನ ಸಮಯದ ನಿರ್ಧಾರವಾಗುತ್ತದೆ. ತಿಂಗಳು 
ಎಂಬುದು ಚಂದನು ಭೂಮಿಯ ಸುತ್ತ ಪರಿಭ್ರಮಣ 
ಮಾಡುವುದನ್ನು ಆಧರಿಸಿದೆ. ಭೂಮಿ ಲಯಂದ ನೋಡಿದಾಗ 
ಗೋಚರವಾಗುವ ಸೂರ್ಯನ ವಾರ್ಷಿಕ ಚಲನೆಗೆ ವರ್ಷ 
ಮತ್ತು ಯತುಗಳನ್ನು ಸಂಬಂಧಿಸಲಾಗುತ್ತದೆ. 


ಡಿಜಟಲ್‌ ಗಡಿಯಾರಗಳ (digital clocks) 

ಈ ಕಾಲದಲ್ಲ ಆಕಾಶವು ಸಮಯವನ್ನು 
ತಿಆಯಲರುವ ಬಳಕೆಯಲ್ಲಲ್ಲದ ಹಳೆಯ 
ಸಾಧನವಾಗಿ ಬದಲಾಗಿದೆ. ಆದರೆ ಬಾಹ್ಕಾಕಾಶೀಯ 
ಕಾಲಸೂಚಕದ ಮೂಲಭೂತ ಪರಿಕಲ್ಪನೆಗಳನ್ನು 
ಕೆಅಯುವುದರಲ್ಲಯೂ ಅತಿ ದೊಡ್ಡ 
ಪ್ರಯೋಜನಗಳವೆ. ಸೂರ್ಯನು ನಿಖರವಾಗಿ ಎಲ್ಲಿ 


153 


ಉದಿಸುತ್ತಾನೆ? ಹಗಲನ ಕಾಲಾವಧಿಯು ರಾತ್ರಿಯ 
ಕಾಲಾವಧಿಗೆ ಸಮನಾಗಿದೆಯೇ? ಭೌಗೋಳಕ ಸ್ಥಾನ 
ಬದಲಾದಂತೆ ಸೂರ್ಯನ ಸ್ಥಾನವೂ ಆಕಾಶದಲ್ಲಿ 
ಬದಲಾಗುತ್ತದೆಯೇ? ಇಂತಹ ಸಾಧಾರಣ ಎಂಬಂತೆ 
ತೋರುವ ಪ್ರಶ್ನೆಗಳಗೆ ಉತ್ತರ ನಮಗೆ ತಿಆದಿದೆಯೇ? 
ಇಂತಹ ಪ್ರಶ್ನೆಗಳಗೆ ನೈಜ ಗಮನಿಸುವಿಕೆಯಿಂದ 
ಉತ್ತರವನ್ನು ಕಂಡುಕೊಳ್ಳುವುದು ಬಹಳ 
ಸಮಯವನ್ನು ವ್ಯಯುಸುವಂತಹದ್ದಾಗಿದೆ ಮತ್ತು ಅವು 
ಎಲ್ಲಾ ಸಮಯದಲ್ಲೂ ಸಾಧ್ಯವಾಗುವಂತಹದ್ದಲ್ಲ. 
ತಾರಾಲಯಕ್ಸಾಗಿ ಇರುವ (ಪ್ಲಾನೆಬೇರಿಯಮ್‌) 
ತಂತ್ರಾಂಶಗಳು ನೈಜ ವೀಕ್ಷಣೆಗೆ ಅರ್ಹ ಬದಲೀ 
ವ್ಯವಸ್ಥೆಯಾಗಬಲ್ಲವು. 


ಆಕಾಶದಲ್ಲಯ ವಸ್ತುಗಳ ದೃಗ್ಲೋಚರ ಚಲನೆಯನ್ನು 
ವೀಕ್ಷಿಸಲು ಸಹಾಯ ಮಾಡುವ ಅನೇಕ ತಂತ್ರಾಂಶಗಳು 
ಇವೆ. ಫ್ಲೆಲ್ಲೇರಿಯಮ್‌ ಎಂಬುದು ಯಾವುದೇ 
ವೆಚ್ಚವಿಲ್ಲದೇ ಪಡೆದುಕೊಳ್ಳಬಹುದಾದ ಅಂತಹ 

ಒಂದು ಮುಕ್ತ ತಂತ್ರಾಂಶವಾಗಿದೆ. ಫ್ಲೆಲ್ಲೇರಿಯಮ್‌ 
ತಂತ್ರಾಂಶವನ್ನು wwwstellarium.org ಎಂಬ 
ಜಾಲತಾಣದಿಂದ ಪಡೆಯಬಹುದು. 


ಐ ಪಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


Hare at 


( owR 


ಭೂಮಿಯ ಮೇಲೆ ನಮ್ಮ ಆಯ್ಕೆಯ ಪ್ರದೇಶದಿಂದ 
ಕೊಟ್ಟ ಯಾವುದೇ ದಿನಾಂಕ ಮತ್ತು ಸಮಯಕ್ಷೆ 
ಸರಿಯಾಗಿ ಸ್ಲೆಲ್ಲೇರಿಯಮ್‌ ಆಕಾಶೀಯ ವಸ್ತುಗಳನ್ನು 
ತೋರಿಸುತ್ತದೆ. ಈ ತಂತ್ರಾಂಶವು ಅನೇಕ ಉಪಯುಕ್ತ 
ಅಂಶ/ಗುಣಗಳನ್ನು (ಫೀಚರ್‌) ಹೊಂದಿದೆ. ಕಾಲದಲ್ಲ 
ಹಿಂದೆ ಮುಂದೆ ಚಅಸಬಹುದು, ವಸ್ತುವೊಂದನ್ನು 
ಹತ್ತಿರದಿಂದಲೂ ದೂರದಿಂದಲೂ ನೋಡಬಹುದು. 
ಭೂಮಿಯ ವಾತಾವರಣವನ್ನು ತೆಗೆದುಬಡಬಹುದು, 
ನಮ್ಮ ವೀಕ್ಷಣಿಯ ಸ್ಥಾನವನ್ನು ಬದಅಸಬಹುದು, 
ನಕ್ಷತ್ರಪುಂಜಗಳಕು, ಆಕಾಶಗಂಗೆ, ನಕ್ಷತ್ರ ಗಣಗಳಂತಹ 
ಅನೇಕ ಗಹನಾಕಾಶದ ವಸ್ತುಗಳನ್ನೂ ಗುರುತಿಸಿ 

ಪಟ್ಟ ಮಾಡಬಹುದು ಮತ್ತು ಅವುಗಳ ಗಡಿಯನ್ನು 
ಗುರುತಿಸಬಹುದು. ಈ ಉಪಯುಕ್ತ ಗುಣಗಳನ್ನು 
ತಂತ್ರಾಂಶದಲ್ಪ್ಲ ಸುಲಭವಾಗಿ ಕಂಡುಕೊಳ್ಳಬಹುದು 
ಮತ್ತು ಅವುಗಳನ್ನು ತಂತ್ರಾಂಶದ ಜೊತೆಯಲ್ಲ ಬರುವ 


ಬಳಕೆದಾರನ ಕೈಪಿಡಿಯಲ್ಲ ಉತ್ತಮವಾಗಿ ವಿವರಿಸಲಾಗಿದೆ. 


ಈ ಲೇಖನವು ವಿದ್ಯಾರ್ಥಿಗಳಗೆ ಆಕಾಶದ ವಿನ್ಯಾಸಗಳು 
ಮತ್ತು ಕಾಲಾವಧಿಯನ್ನು ತಿಆಯಲು ಉಪಯುಕ್ತವಾಗು 
ವಂತಹ ಕೆಲವು ಚಟುವಟಕೆಗಳನ್ನು ವಿವರಿಸುತ್ತದೆ. 


ಸೂರ್ಯೋದಯ ಮತ್ತು ಸೂರ್ಯಾಸ್ಪಗಳ ಸ್ಥಾನ 


ನಮಗೆಲ್ಲಾ ತಿಆದಿರುವಂತೆ ಭೂಮಿಯಿಂದ 
ನೋಡಿದಾಗ ಸೂರ್ಯನು ಪೂರ್ವದಲ್ಲ ಉದಯುಸಿ 
ಪಶ್ಲಿಮದಲ್ಲ ಅಸ್ತವಾದಂತೆ ಕಾಣುತ್ತದೆ. ಆದರೆ ಇದು 
ಯಾವಾಗಲೂ ಸತ್ಯವೇ? ಸೂರ್ಯನು ಯಾವಾಗಲೂ 
ನಿಖರವಾದ ಪೂರ್ವದಲ್ಲ ಉದಯುಸಿ ನಿಬರವಾದ 
ಪಶ್ಲಿಮದಲ್ಲ ಅಸ್ತಮಿಸುತ್ತಾನೆಯೇ? ಫ್ಲೆಲ್ಲೇರಿಯಮ್‌ನ 
ಸಹಾಯದಿಂದ ಇಂತಹ ಪ್ರಶ್ನೆಗಳಗೆ ಉತ್ತರಗಳನ್ನು 
ಕೆಂಡುಕೊಳ್ಳುವುದು ಸುಲಭ. ಈ ಮೊದಲು ಕೇಆದ 
ಪ್ರಶ್ನೆಗಳಗೆ ಉತ್ತರಿಸಲು ಸಹಾಯವಾಗುವಂತಹ 
ಕ್ರಮವಾದ ಕೆಲವು ಹಂತಗಳು ಇಲ್ಲವೆ. 


1 ಸ್ಲೆಲ್ಲೇರಿಯಮ್‌ನಲ್ಲ ನಿಮ್ಮ ವೀಕ್ಷಣಾಸ್ಥಾನವನ್ನು 
ಪೂರ್ವಾಭಿಮುಖವಾಗಿ ಬದಲಾಯುಸಿಕೊಳ್ಳರಿ. 

2. ದಿನಾಂಕವನ್ನು ಮಾರ್ಚ್‌ 1 ಎಂದು ಮತ್ತು 
ಸಮಯವನ್ನು ಬೆಳಗಿನ 7.30೦ ಗಂಟಿಗೆ 
ಹೊಂದಿಸಿಕೊಳ್ಳ (ವರ್ಷ ಯಾವುದಾದರೂ ಇರಲ) 
ಸೂರ್ಯನು ನಿಖರವಾದ ಪೂರ್ವದಲ್ಲ ಉದಿಸದೇ 
ಪೂರ್ವದಿಂದ ಸ್ಪಲ್ಪ ದಕ್ಷಿಣದಲ್ಲಿ ಉದಿಸಿದ್ದನ್ನು ನೀವು 
ನೋಡುತ್ತೀರಿ. (ಕೆಳಗಿನ ಚಿತ್ರದ್ಪ್ಲ ತೋರಿಸಿದಂತೆ) 


ಐ ವಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


IN 


. ಸಮಯವನ್ನು ಬದಲಾಯಿಸದೇ (7.30 AM). 


ಮಾರ್‌ ಒಂದರಿಂದ ಒಂದೊಂದು ದಿನಗಳಂತೆ 
ದಿನಾಂಕವನ್ನು ಹೆಚ್ಚು ಮಾಡುತ್ತಾ ಹೋಗಿ. 
ಸೂರ್ಯೋದಯದ ಸ್ಥಾನ ಬದಲಾಗುವುದನ್ನು 
ಗಮನಿಸಿ. 


. ಸೂರ್ಯನ ಸ್ಥಾನವು ಈ ಕೆಳಗೆ ಹೇಆರುವ ರೀತಿಯಲ್ಲ 


ಬದಲಾಗುವುದನ್ನು ನೀವು ಗಮನಿಸಬಹುದು. 


€ ಮಾರ್ಚ್‌ ೦1 (4೬ 1 ದಿನ) ಸೂರ್ಯನು 
ನಿಖರವಾದ ಪೂರ್ವದಲ್ಲ ಉದಯುಸುತ್ತಾನೆ. 


*€ ಮಾರ್ಚ್‌ನಿಂದ ಜೂನ್‌ವರೆಗೆ ಉದಯ 
ಸೂರ್ಯನು ಪೂರ್ವದಿಂದ ಉತ್ತರದ ಕಡೆಗೆ 
ಸರಿಯುತ್ತಿರುತ್ತಾನೆ. 

೪ ಜೂನ್‌ 21 (೬: 1 ದಿನ) ಸೂರ್ಯನು 
ಪೂರ್ವದಿಂದ ಉತ್ತರದೆಡೆಗೆ ಗರಿಷ್ಠ 
ದೀರ್ಫಾವಧಿಯನ್ನು (maximum elongation) 
ತಲುಪುತ್ಸಾನೆ. 

* ಜೂನ್‌ನಿಂದ ಸೆಫ್ಲೆಂಬರ್‌ವರೆಗೆ 
ಉದಯ ಸೂರ್ಯನು ದಕ್ಷಿಣದ ಕಡೆಗೆ 
ಸರಿಯತೊಡಗುತ್ತಾನೆ. 

* ಸೆಫ್ಲೆಂಬರ್‌ 2೭೦೭(೬ 1 ದಿನ) ಪುನಃ ಸೂರ್ಯನು 
ನಿಖರವಾಗಿ ಪೂರ್ವದಲ್ಲ ಉದಲುಸುತ್ತಾನೆ. 


[2 ಸೆಪ್ಟೆಂಬರ್‌ ನಿಂದ ಡಿಸೆಂಬರ್‌ವರೆಗೆ ಸೂರ್ಯನು 
ಪೂರ್ವದಿಂದ ದಕ್ಷಿಣದ ಕಡೆಗೆ ಸರಿಯುತ್ತಾನೆ. 


€ ಡಿಸೆಂಬರ್‌ 2೭(೬ 1 ದಿನ) ಸೂರ್ಯನು 
ಪೂರ್ವದಿಂದ ದಕ್ಷಿಣದೆಡೆಗಿನ ಗರಿಷ್ಠ 
ದೀರ್ಫಾವಧಿಯನ್ನು ತಲುಪುತ್ತಾನೆ 
(maximum elongation) ಮತ್ತು ಈ ಚಕ್ರವು 
ಪುನರಾವರ್ತಿತವಾಗುತ್ತದೆ. 


ಈೇ ಮೇಲನ ಚಟುವಟಕೆಗಳಂದ ಕಲಅಯಬೇಕಾದ 
ಕೆಲವು ವಿಚಾರಗಳು: 


1. 


ಸೂರ್ಯನು ಯಾವಾಗಲೂ ನಿಖರವಾದ 
ಪೂರ್ವದಿಂದ ಉದಯುಸುವುದಿಲ್ಲ. 


. ಮತ್ತು ಸೂರ್ಯನು ಯಾವಾಗಲೂ ನಿಖರವಾದ 


ಪಶ್ಲಿಮದಲ್ಲ ಅಸ್ತಮಿಸುವುದಿಲ್ಲ. 


. ವರ್ಷದಲ್ಲ ಎರಡು ಬಾರಿ ಮಾತ್ರ ನಿಖರವಾದ 


ಪೂರ್ವದಿಂದ ಉದಲಸುತ್ತಾನೆ. ಈ ಎರಡು 
ದಿನಗಳನ್ನು ಮೇಷ ಸಂಕ್ರಾಂತಿ (vernal equinox) 
ಅಥವಾ ವಸಂತ ಸಂಪತ್‌ (ಮಾರ್ಚ 21 ೬ 

1 ದಿನ) ಮತ್ತು ಶರತ್‌ ಸಂಪತ್‌/ಶರತ್ನಾಲದ 
ವಿಷುವತ್‌ ಸಂಕ್ರಾಂತಿ ಅಥವಾ Autumnal Equinox 
(ಸೆಫ್ಲೆಂಬರ್‌ ೨೦ ೬ 1 ದಿನ) ಎನ್ನುತ್ತಾರೆ. ಶಕ್ಷಿನಾಕ್ಸ್‌ 
ಎಂದರೆ ಸಾಮಾನ್ಯವಾಗಿ ಸಮದಿನ ಸಮರಾತ್ರಿ 
ಎಂಐ ಅರ್ಥವಾಗುತ್ತದೆ. ಅಂದರೆ ದಿನ ಮತ್ತು 
ರಾತ್ರಿಯ ಅವಧಿಯು ಸಮನಾಗಿರುತ್ತದೆ. 


. ಶತಮಾನಗಳ ಹಿಂದೆ ಭಾರತದಲ್ಲ ಬಂದ ಪಂಚಾಂಗ 


(ಕ್ಯಾಲೆಂಡರ್‌) ವ್ಯವಸ್ಥೆಯಲ್ಲ ವರ್ಷವು ಎರಡು 
ಅರ್ಥ್ಧಗಳಾಗಿ ವಿಭಾಗಿಸಲ್ಪಲ್ಪದೆ. ಡಿಸೆಂಬರ್‌ನಿಂದ 
ಜೂನ್‌ವರೆಗಿನ 6 ತಿಂಗಳು - ಸೂರ್ಯೋದಯದ 
ಸ್ಥಾನವು (ಅಸ್ಪದ ಸ್ಥಾನವೂ) ದಕ್ಷಿಣದಿಂದ ಉತ್ತರದ 
ಕಡೆಗೆ ಚಅಸುವ ಈ ಕಾಲವನ್ನು ಉತ್ತರಾಯಣ 
ಎನ್ನುತ್ತಾರೆ (ಎಂದರೆ ಉತ್ತರದೆಡೆಗೆ ಪಯಣ. 
ಅಯನ-ಪಯಣ., ಉತ್ತರ-ಉತ್ತರದಿಕ್ಕು). ಉಳದ 
6 ತಿಂಗಳ ಕಾಲ ಜೂನ್‌ನಿಂದ ಡಿಸೆಂಬರ್‌ವರೆಗೆ 
ಸೂರ್ಯೋದಯದ ಸ್ಥಾನವು (ಅಸ್ಪದ ಸ್ಥಾನವೂ) 
ಉತ್ತರದಿಂದ ದಕ್ಷಿಣದ ಕಡೆಗೆ ಚಅಸುವ ಈ 
ಕಾಲವನ್ನು ದಕ್ಷಿಣಾಯನ ಎನ್ನುತ್ತಾರೆ (ಎಂದರೆ 
ದಕ್ಷಿಣದೆಡೆಗೆ ಪಯಣ) 


. ವಾವು ದಕ್ಷಿಣಗೋಲಾರ್ಥದಲ್ಲ ಇದ್ದಾಗ od 


ಸಂಗತಿಗಳು ನಿಜವಾಗುತ್ತವೆಯೇ? ಲೊಕೇಶನ್‌ 


ವಿಂಡೊ (Location Window) owe 
ದಕ್ಷಿಣಗೋಲಾರ್ಧದ ವೀಕ್ಷಣಾ ಸ್ಥಾನವನ್ನು 
ಆರಿಸುವುದರ ಮೂಲಕ ಇದನ್ನು ಕಂಡು 
ಹಿಡಿಯಬಹುದು. (ಉದಾ: ಕೌಲಾಲಾಂಪುರ, 
ಮಲೇಷ್ಯಾ) 


ಹಗಲು ಮತ್ತು ರಾತ್ರಿಯ ಕಾಲಾವಧಿ 


ಸೂರ್ಯನ ಉದಯ ಮತ್ತು ಅಸ್ಪದ ಸಮಯದಿಂದ 
ಹಗಲು ಮತ್ತು ರಾತ್ರಿಯ ಕಾಲಾವಧಿಯು 
ನಿರ್ಣಯವಾಗುತ್ತದೆ. ಕುತೂಹಲಕರವಾಗಿ ಹಗಲು 

ಮತ್ತು ರಾತ್ರಿಯ ಕಾಲಾವಧಿಯು ಯಾವಾಗಲೂ 
ಸಮನಾಗಿರುವುದಿಲ್ಲ. ವರ್ಷದ ತಿಂಗಳನ್ನನುಸರಿಸಿ ಒಂದು 
ಹಗಲು ರಾತ್ರಿಗಿಂತ ಉದ್ದ ಅಥವಾ ಸಣ್ಣದಾಗಿರಬಹುದು. 
ಈ ವ್ಯತ್ಯಾಸವು ನಮ್ಮ ಭೌಗೋಳಕ ಸ್ಥಾನವನ್ನೂ 
ಅನುಸರಿಸಿರುತ್ತದೆ. ಈ ವಿಚಾರಗಳನ್ನು ಫ್ಲೆಲ್ಲೇರಿಯಂನಿಂದ 


ಪರೀಕ್ಷಿಸಬಹುದು. 


ಸ್ರಷ್ಟತೆಗಾಗಿ ಮೂರು ವಿಭಿನ್ನು 


ಭೌಗೋಆಕ ಸ್ಥಾನಗಳ೦ದ ಶೇ ಚಟುವಟಕೆಗಳನ್ನು 
ಮಾಡುವುದು ಉತ್ತಮ. 


ಸಮಭಾಜಕ ವೃತ್ತದ ಸಮೀಪದ ಸ್ಥಾನದಿಂದ 


1. 


ಭೂಮಿಯ ಸಮಭಾಜಕವೃತ್ತದ ಸಮೀಪದ 
ವೀಕ್ಷಣಾಸ್ಥಾನವೊಂದನ್ನು ಆರಿಸಿಕೊಳ್ಜರಿ. 
(ಉದಾ: ಚೆನ್ನೈ) 


. ಜನವರಿ ತಿಂಗಳನಿಂದ ಒಂದೊಂದೇ ತಿಂಗಳನಂತೆ 


ಮುಂದುವರೆಯುರಿ. 


. ಪ್ರತಿ ತಿಂಗಳೂ ಸೂರ್ಯನು ಪೂರ್ಪಕ್ಷಿತಿಜದಿಂದ 


ಉದಯುಸುವ ಸಮಯವನ್ನು ದಾಖಲಸಿಕೊಳ್ಳರಿ. 
ನಿಮ್ಮ ದಾಬಲೆಗಳ೦ಂದ ಸರಳವಾದ ಕೋಷ್ಟಕವನ್ನು 
ತಯಾರಿಸಲು ಪ್ರಯತ್ನಿಸಿ. ಒಂದು ವರ್ಷದ 
ಅವಧಿಯಲ್ಲ ಸೂರ್ಯನ ಉದಯದ ಸಮಯದಲ್ಲ 
ಏನಾದರೂ ನಿಶ್ಲಿತ ಪ್ರವೃತ್ತಿ ಇದೆಯೇ? 


. ಮೇಅನ ಪ್ರಕ್ರಿಯೆಗಳನ್ನು ಮಾಡಿದ ನಂತರ ನಿಮ್ಮ 


ಗಮ್ಯವನ್ನು ಪಶ್ಲಿಮದೆಡೆಗೆ ಬದಲಸಿರಿ. 
ಚ 


. ಜನವರಿಯುಂದ ಡಿಸೆಂಬರ್‌ವರೆಗೆ ಸೂರ್ಯನು 


ಪಶ್ಚಿಮದ ಕ್ಲಿತಿಜದಿಂದ ಕೆಳಗೆ ಹೋಗುವ 
ಸಮಯವನ್ನು ದಾಬಲಸಿಕೊಳ್ಳರಿ. ಮತ್ತೆ 
ದಾಖಲೆಗಳನ್ನು ಕೋಷ್ಟಕದಲ್ಲ ನಮೂದಿಸಿರಿ. 


ಸೂರ್ಯಾಸ್ಪದಲ್ಲ ಎನಾದರೂ ನಿಶ್ಲಿತ ಪವೃತ್ತಿ 
ಕಂಡುಬಂತೇ? 


ಐ ಪಂಡರ್‌... ಶಾಲಾ ವಿಜ್ಞಾಪದ ಮರುಶೋಧಥನೆ | ಜುಲೈ ೨೦18 


ಎರಡೂ ಕೋಷ್ಟಕಗಳಂದ ಪೂರ್ಣ ವರ್ಷದ ಹಗಲು 
ಮತ್ತು ರಾತ್ರಿಯ ಕಾಲಾವಧಿಯನ್ನು ಲೆಕ್ಟ ಹಾಕಿರಿ. 
ಉತ್ತರಾಯಣ ಮತ್ತು ದಕ್ಷಿಣಾಯನಗಳ ಹಗಲು 
ಮತ್ತು ರಾತ್ರಿಗಳ ಕಾಲಾವಧಿಯಲ್ಲ ಎನಾದರೂ 
ಸಾಮ್ಯತೆ ಇದೆಯೇ? 


ಸಮಭಾಜಕವೃತ್ತದಿಂದ ದೂರವಿರುವ ಸ್ಥಾನದಿಂದ 


i ಸಮಭಾಜಕವೃತ್ತದಿಂದ ದೂರದ 
ವೀಕ್ಷಣಾಸ್ಥಾನವೊಂ೦ದನ್ನು ಆರಿಸಿಕೊಳ್ಳರಿ. 


೨. ಈ ಮೇನ ವಿಧಾನವನ್ನು ಪುನರಾವರ್ತಿಸಿ. 


ದಾಖಲೆಗಳ ಕೋಷ್ಟಕದಿಂದ ಹಗಲು ರಾತ್ರಿಗಳ 
ಕಾಲಾವಧಿಯನ್ನು ಲೆಕ್ಕ ಹಾಕಿರಿ. ಉತ್ತರಾಯಣ 
ಮತ್ತು ದಕ್ಷಿಣಾಯನಗಳ ಹಗಲು ಮತ್ತು ರಾತ್ರಿಗಳ 
ಕಾಲಾವಧಿಯಲ್ಲ ಏನಾದರೂ ಸಾಮ್ಯತೆ ಇದೆಯೇ? 
ಇದು ಸಮಭಾಜಕವೃತ್ತದ ಸಮೀಪದ ಸ್ಥಾನಕ್ಕೆ ಹೇಗೆ 
ಹೋಲಕೆಯಾಗುತ್ತದೆ? 


ಉತ್ತರ ಧ್ರುವದಿಂದ 

1 ಉತ್ತರಧ್ರುವವನ್ನು ವೀಕ್ಷಣಾಸ್ಥಾನವನ್ನಾಗಿ 
ಆರಿಸಿಕೊಳ್ಳರಿ. (ಸಮಭಾಜಕವೃತ್ತದಿಂದ ಉತ್ತರಕ್ಕೆ 
೨೦೦ ಅಕ್ಷಾಂಶ). 


೨. ಈ ಮೇಲಅನ ವಿಧಾನವನ್ನು ಪುನರಾವರ್ತಿಸಿ. 


ಉತ್ತರಧ್ರುವದ ಹಗಲು ರಾತ್ರಿಗಳ ಚಕ್ರದ ವೈಶಿಷ್ಟ್ಯವೇನು? 
ಉತ್ತರಧ್ರುವವು ವಾಪಯೋಗ್ಯವಲ್ಲ ಏಕೆ ಎಂಬುದನ್ನು 
ಇದು ವಿವರಿಸುತ್ತದೆಯೇ? 


ದಕ್ಷಿಣಗೋಲಾರ್ಥದಿಂದ 

4: ಸಮಭಾಜಕವೃತ್ತಕ್ಕೆ ಸಮೀಪದ ದಕ್ಷಿಣಗೋಲಾರ್ದದಲ್ಲಿ 
ಒಂದು ಸ್ಥಾನವನ್ನು ಆರಿಸಿ (ಉದಾ: ಶ್ರೀಲಂಕಾದ 
ಯಾವುದಾದರೂ ಪ್ರದೇಶ) ಮತ್ತು ಈ ಮೇಲಅನ 
ವಿಧಾನವನ್ನು ಪುನರಾವರ್ತಿಸಿ. 

2. ಸಮಭಾಜಕವೃತ್ತಕ್ಕೆ ದೂರವಾದ ದಕ್ಷಿಣ 
ಗೋಲಾರ್ದದಲ್ಲ ಒಂದು ಸ್ಥಾನವನ್ನು ಆರಿಸಿ 
(ಉದಾ: ಕೌಲಾಲಾಂಪುರ, ಮಲೇಷ್ಯಾ) ಮತ್ತು 
ಈೇ ಮೇಲಅನ ವಿಧಾನವನ್ನು ಪುನರಾವರ್ತಿಸಿ. 

3. ದಕ್ಷಿಣದ್ರುವವನ್ನು ಆರಿಸಿ ಮತ್ತು ಈ ಮೇಅನ 
ವಿಧಾನವನ್ನು ಪುನರಾವರ್ತಿಸಿ. 


ಐ ಪಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


ದಕ್ಷಿಣಗೋಲಾರ್ಥದಲ್ಲ ವಾಸಿಸುವವರಿಗೆ ತಿಂಗಳುಗಳು 
ಬದಲಾದಂತೆ ಹಗಲು ರಾತ್ರಿಗಳ ಕಾಲಾವಧಿಯಲ್ಲ 
ಏನಾದರೂ ವ್ಯತ್ಯಾಸವಾಯಿತೇ? ಉತ್ತರಾಯಣ ಮತ್ತು 
ದಕ್ಷಿಣಾಯನ ಎಂಬ ವರ್ಷದ ಅರ್ಧ ಭಾಗಗಳು ಉತ್ತರ 
ಗೋಲಾರ್ಧದಿಂದ ನೋಡಿದಂತೆಯೇ ಇವೆಯೇ ? 


ಹಗಲುರಾತ್ರಿಯ ಕಾಲಾವಧಿಯ ಚಕ್ರವು. ಆಕಾಶೀಯ 
ವಸ್ತುಗಳು ತಮ್ಮ ಆರಂಭದ ಸ್ಥಾನಕ್ಕೆ ಹಿಂದಿರುಗಲು 
ತೆಗೆದುಕೊಳ್ಳುವ ಸಮಯವನ್ನು ಆಧರಿಸಿದೆ. 
ಕುತೂಹಲಕರವಾದ ವಿಷಯವೆಂದರೆ. ಬಹು 
ದೂರದಲ್ಲರುವ ನಕ್ಷತ್ರಗಳಗೆ ಹೋಪಆಸಿದರೆ, ನಮ್ಮ 
ಸಮೀಪದಲ್ಲರುವಂತೆ ಕಾಣುವ ಸೂರ್ಯನನ್ನು 
ಆಧಾರವಾಗಿ ತೆಗೆದುಕೊಂಡಾಗ ಈ ಹಗಲು 
ರಾತ್ರಿಯ ಕಾಲಾವಧಿಯು ವಿಭಿನ್ನವಾಗಿರುವುದು 
ಕಂಡುಬರುತ್ತದೆ. 


ಇದನ್ನು ಈ ಕೆಳಗಿನ ಚಟುವಟಕೆಯಿಂದ 
ಪರೀಕ್ಷಿಸಬಹುದು. ಇದಕಾಗಿ ತಂತ್ರಾಂಶವನ್ನು 
ಜಾಗರೂಕತೆಯುಂದ ನಿರ್ವಹಿಸಬೇಕಾಗುವುದು. 


ಈೇ ಚಟುವಟಕೆಗಾಗಿ ವಿದ್ಯಾರ್ಥಿಗಳು ಎರಡು 
ವಿಚಾರಗಳನ್ನು ತಿಆದಿರಬೇಕು. 


1 ಮೇಲ್ಯಟ್ಟದ/ಕೆಳಮಟ್ಟದ ಎತ್ತರ/ಔನ್ನತ್ಯ (altitude) 
ಎಂದರೇನು ? 


2. ಕೋನಗಳು ನಿಮಿಷ ಮತ್ತು ಸೆಕೆಂಡುಗಳಲ್ಲ ಹೇಗೆ 
ವಿಭಾಗಿಸಲ್ಪಟ್ಟವೆ 7 

ಕ್ಲಿತಿಜದಿಂದ ವಸ್ತುವೊಂದು ಎಷ್ಟು ಮೇಲ್ಕಟ್ಟದಲ್ಲ 

ಅಥವಾ ಕೆಳಮಟ್ಟದಲ್ಲ ಇದೆ ಎಂಬುದರ ಅಳತೆಯೇ 

ಔನತ್ಯ/ಎತ್ತರ (tu). ಪೂರ್ವಕ್ಷಿತಿಜದಿಂದ 


ಉದಯುಸುತ್ತಿರುವ ನಕ್ಷತ್ರವು ೦° ಎತ್ತರ ಹೊಂದಿರುತ್ತದೆ. 
ಪಶ್ಲಿಮದಲ್ಲ ಅಸ್ತವಾಗುತ್ತಿರುವ ನಕ್ಷತ್ರವೂ ೦° ಎತ್ತರ 
ಹೊಂದಿರುತ್ತದೆ. ನೇರವಾಗಿ ನಮ್ಮ ತಲೆಯ ಮೇಆಅರುವ 
(ಉತ್ತುಂಗದ ಜಂದು/ ಜೆನಿತ್‌ ಪಾಯುಂಟ್‌/ಸ 
ಮಧ್ಯಭಾಗ ಎನ್ನಲಾಗುತ್ತದೆ) ನಕ್ಷತ್ರವು ೨೦”ಗಳಷ್ಟು 
ಎತ್ತರದಲ್ಲರುತ್ತದೆ. ಸಿ ಮಧ್ಯವನ್ನು ದಾಟದ ನಕ್ಷತ್ರವು 
೨೦°ಗಳಗಿಂತ ಕಡಿಮೆ ಎತ್ತರವನ್ನು ಹೊಂದಿರುತ್ತದೆ. 
ಕೆಳಗಿನ ಚಿತ್ರವು ಕೋನೀಯ ಪಔನತ್ಯದ/ಎತ್ತರದ 
ವಿವರಣೆಯನ್ನು ನೀಡುತ್ತದೆ. 


ಒಂದು ಗಂಟಿಯು 6೦ ನಿಮಿಷಗಳಲ್ಪ್ಲ ಮತ್ತು 
ನಿಮಿಷವು 6೦ ಸೆಕೆಂಡುಗಳಲ್ಪ ವಿಭಜಸಲ್ಪಟ್ಟಂತೆ, 
1° ಗಿಂತ ಕಡಿಮೆಯ ಕೋನಗಳು ನಿಮಿಷ ಮತ್ತು 
ಸೆಕೆಂಡುಗಳಲ್ಲ ವಿಭಜಸಲ್ಪಲ್ಪವೆ. ಆದ್ದರಿಂದ 

1 ನಿಮಿಷ ಎಂದರೆ ಒಂದು ಕೋನದ 1/60 
ಭಾಗ ಮತ್ತು 1 ಸೆಕೆಂಡ್‌ ಎಂದರೆ ನಿಮಿಷದ 
1/6೦ ಭಾಗ ಎಂದಾಗುತ್ತದೆ. ಕೋನಗಳನ್ನು 
ದಶಮಾಂಶಪದ್ಧತಿಯಲ್ಲ ಬರೆಯುವ ಬದಲು 
ನಿಮಿಷ ಮತ್ತು ಸೆಕೆಂಡುಗಳಲ್ಲ ಬರೆಯುವುದು 
ಸಾಮಾನ್ಯವಾಗಿದೆ. ಈ ರೀತಿಯಿಂದ, 


45.ರ ಯನ್ನು 4ರ್‌ ಇಂ ನಿಮಿಷ ಎಂದೂ 
ಬರೆಯಬಹುದು. 


6೦.73°ಎಂಬುದನ್ನು 6೦° 48 ನಿಮಿಷ 48 ಸೆಕೆಂಡ್‌ 
ಎಂದೂ ಬರೆಯಬಹುದು. 


ಈ ಎರಡು ಪರಿಕಲ್ಪನೆಗಳನ್ನು ಅರ್ಥೈಸಿಕೊಂಡು. 
ದಿನದ ವಿವರಣೆಯನ್ನು ಅರ್ಥಮಾಡಿಕೊಳ್ಳಲು 
ಸಹಾಯವಾಗುವ ಈ ಕೆಳಗಿನ ಚಟುವಟಕೆಯೊಂದಿಗೆ 
ಮುಂದುವರಿಯಬಹುದು. 


ಸೂರ್ಯನ ದೈನಿಕ ಕಾಲಾವಧಿ 

1 ನಿಮ್ಮ ವೀಕ್ಷಣಾ ಸ್ಥಾನವನ್ನು ಆರಿಸಿಕೊಳ್ಳರಿ. 

ನಿಮ್ಮ ಆಯ್ದೆಯ ಸಮಯ (ಬೆಳಥ್ದೆ 10:೦೦ ಗಂಟಿ 

ಇರಲ) ಮತ್ತು ದಿನಾಂಕವನ್ನು ಆಯ್ದು ಕೊಳ್ಳ. 

. ಕೆಳಗಿನ ಪಟ್ಟ್ಣಯಲ್ಲನ ನಿಯಂತ್ರಕಗಳಂದ 
ಸಮಯವನ್ನು ನಿಲ್ಲಸಿ. ಇದನ್ನು 
ಮಾಡದಿದ್ದರೆ ಅಗತ್ಯವಾದ ಗಮಸನಿಸುವಿಕೆಗೆ 
ತೊಂದರೆಯಾಗುವುದರಿಂದ ಈ ಹಂತವು ಅತಿ 
ಮುಖ್ಯವಾಗಿದೆ. 


. ಪರದೆಯ ಮೇಅರುವ ಸೂರ್ಯನ ಚಿತ್ರದ ಮೇಲೆ 
ಒತ್ತಿರಿ. ಬೇರೆ ವಸ್ನುಗಳ ಸಮೂಹದೊಂದಿಗೆ 
ಆ ಸಮಯದ ಸೂರ್ಯನ ಮೇಲ್ಕಟ್ಟವನ್ನು 
(ಆಲ್ಪಟ್ಕ್ಯೂಡ್‌) ಸ್ಲೆಲ್ಲೇರಿಯಮ್‌ ತೋರಿಸುತ್ತದೆ. 


2. 


pur 


. ಸಮಯವನ್ನು ಗಂಟಿಗಳಂತೆ ಹೆಚ್ಚಿಸುತ್ತಾ. 
ಸೂರ್ಯನು ಆಕಾಶದಲ್ಲ ಅದೇ ಎತ್ತರಕ್ಕೆ 
ಹಿಂದಿರುಗಲು ತೆಗೆದುಕೊಳ್ಳುವ ಸಮಯವನ್ನು 
ಕಂಡುಹಿಡಿಯುರಿ. 


. ಪುಮಾರು ೭24 ಗಂಟಿಗಳಲ್ಪ ಸೂರ್ಯನ ಮೇಲ್ಯಟ್ಟ/ 
ಎತ್ತರವು ಆರಂಭದ ಬಂದುವಿಗೆ ಬರುವುದನ್ನು 
ನೀವು ಗಮನಿಸುತ್ತೀರಿ. (ಕೋನಗಳಲ್ತ ಕೆಲವು ೩c 
minutes ಗಳ ವ್ಯತ್ಯಾಸ ಇರಬಹುದು. arc minute 
ಎಂದರೆ ಕೋನದ 1/6೦ ಭಾಗ. ಇದು ಕೋನದ 
ಬಹಳ ಸಣ್ಣ ಭಾಗ. ಈ ವ್ಯತ್ಯಾಸವನ್ನು ನಮ್ಮ ಈ 
ಚಟುವಟಕೆಯಲ್ಲ ಬಡಬಹುದು). 

ಹೀಗೆ, ಪ್ರಸ್ತುತ ನಮ್ಮ ಹಗಲು-ರಾತ್ರಿಯ 24 ಗಂಟಿಗಳ 

ಚಕ್ರದ ವಿವರಣಿಯು, ಆಕಾಶದಲ್ಲ ಸೂರ್ಯನ 

ದೃಗ್ಲೋಚರದ ದೈನಿಕ ಚಲನೆಯನ್ನಾಧರಿಸಿದೆ. ಆದ್ದರಿಂದ 
ಭೂಮಿಯ ಸುತ್ತ ಸಂಪೂರ್ಣ ಒಂದು ಸಲ ಸುತ್ತಲು 
ಸೂರ್ಯನಿಗೆ ೭4 ಗಂಟಿಗಳು ಬೇಕು. (ಭೂಮಿಯ 
ಪರಿಭ್ರಮಣಿಯಿಂದ ಈ ರೀತಿಯ ಚಲನೆಯನ್ನು 

ನಾವು ನೋಡುತ್ತೇವೆ. ಸೂರ್ಯನು ಭೂಮಿಯ 

ಸುತ್ತ ಸುತ್ತುವುದಿಲ್ಲ). ಆದ್ದರಿಂದ 24 ಗಂಟಿಗಳು 

ಎಂಬುದು ಒಂದು ಸೌರದಿನದ ಕಾಲಾವಧಿ ಮತ್ತು 

ಈ ಕಾಲವ್ಯವಸ್ಥೆಯನ್ನು ಸೌರಕಾಲಮಾನ ಅಥವಾ 

ಲೋಕವ್ಯವಹಾರದ ಸಮಯ ಎನ್ನುತ್ತಾರೆ. 


ನಕ್ಷತ್ರಗಳ ದೈನಿಕ ಕಾಲಾವಧಿ 


ಮೇಲೆ ಹೇಆರುವ ಹಂತಗಳನ್ನೇ ಅನುಸರಿಸಿರಿ. ಆದರೆ 
ಸೂರ್ಯನ ಬದಲಗೆ ರಾತ್ರಿಯಲ್ಲ ಕಾಣುವ ನಕ್ಷತ್ರವನ್ನು 
(ಯಾವುದೇ ನಕ್ಷತ್ರ) ಆರಿಸಿರಿ. 


ಐ ಪಂಡರ್‌... ಶಾಲಾ ವಿಜ್ಞಾಪದ ಮರುಶೋಧಥನೆ | ಜುಲೈ ೨೦18 


1. ನಕ್ಷತ್ರದ ಚಿತ್ರದ ಮೇಲೆ ಒತ್ತಿರಿ. ಸ್ಲೆಲ್ಲೇರಿಯಮ್‌ 
ನಕ್ಷತ್ರದ ಮೇಲ್ಯುಟ್ಟ/ಎತ್ತರವನ್ನು ತೋರಿಸುತ್ತದೆ. 


2. ಸಮಯವನ್ನು ಗಂಟಿಗಳಂತೆ ಹೆಚ್ಚಿಸುತ್ತಾ, ನಕ್ಷತ್ರವು 
ಆಕಾಶದಲ್ಲ ಅದೇ ಮೇಲ್ಕಟ್ಟ/ಎತ್ತರಕ್ಕೆ ಹಿಂದಿರುಗಲು 
ತೆಗೆದುಕೊಳ್ಳುವ ಸಮಯವನ್ನು ಕಂಡುಹಿಡಿಯುರಿ. 


3. ನಕ್ಷತ್ರವು ಆಕಾಶದಲ್ಲ ಅದೇ ಮೇಲ್ಕಟ್ಟ/ಎತ್ತರಕ್ಕೆ 
ಹಿಂದಿರುಗಲು 24 ಗಂಟಿಗಳನ್ನು ತೆಗೆದುಕೊಳ್ಳದೇ. 
23 ಗಂಟಿಗಳು ಮತ್ತು 56 ನಿಮಿಷಗಳನ್ನು 
ತೆಗೆದುಕೊಳ್ಳುವುದನ್ನು ನೀವು ಗಮಸಿಸುತ್ತೀರಿ. 
24 ಗಂಟಿಗಳಲ್ಲ ನಕ್ಷತ್ರವು ಮೇಲ್ಕಟ್ಟ/ಎತ್ತರದಲ್ಲಿ 
1° ಮುಂಡೆ ಹೋಗಿರುತ್ತದೆ. 


ಹೀಗಾಗಿ, ಸೂರ್ಯನನ್ನು ಹೊರತುಪಡಿಸಿ, ಹಗಲು- 
ರಾತ್ರಿಯ ಚಕ್ರದ ವಿವರಣಿಗೆ ನಾವು ಬೇರೆ ಯಾವುದಾದರೂ 
ನಕ್ಷತ್ರವನ್ನು ಆಧರಿಸಿದರೆ ಕಾಲಾವಧಿಯು 24 
ಗಂಟಿಗಳಗಿಂತ ಕಡಿಮೆಯಾಗಿರುತ್ತದೆ. ಖಚಿತವಾಗಿ 
ಹೇಳಬೇಕಾದರೆ ೭೨3 ಗಂಟಿಗಕು ಮತ್ತು 56 
ನಿಮಿಷಗಳಾಗಿರುತ್ತದೆ. ಹಗಲು-ರಾತ್ರಿಯ ಚಕ್ರದ ಈ 
ವಿವರಣಾ ವ್ಯವಸ್ಥೆಯನ್ನು ನಾಕ್ಷತ್ರಿಕ ಕಾಲಮಾನ (sidereal 
time) ಎನ್ನಲಾಗಿದೆ. sidereal ಎಂಐ ಪದದ ಮೂಲ 
ಲ್ಯಾಟನ ಭಾಷೆಯದಾಗಿದ್ದು ನಕ್ಷತ್ರಗಳಗೆ ಸಂಬಂಧಿಸಿದ್ದು 
ಎಂಬ ಅರ್ಥ ಕೊಡುತ್ತದೆ. 


ನಮ್ಮ ದೈನಂದಿನ ಚಟುವಟಕೆಗಕಳು ಸೂರ್ಯೋದಯ 
ಮತ್ತು ಸೂರ್ಯಾಸ್ತಗಳೊಂದಿಗೆ ಭದ್ರವಾಗಿ 
ಹೆಣಿದುಕೊಂಡಿರುವುದರಿಂದ, ನಾವು ದಿನ ನಿತ್ಯದ 
ಉದ್ದೇಶಗಳಗೆ ಬಳಸುವ ಗಡಿಯಾರಗಳು 24 


ಐ ವಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


ಗಂಟಿಗಕ ಸೌರದಿನವನ್ನು ಆಧರಿಸಿವೆ. ಇದಕ್ಕೆ ಭನ್ನವಾಗಿ, 
ಬಗೋಳತಣ್ಣರ ಕುತೂಹಲವು ರಾತ್ರಿಯಲ್ಲ ಸುಲಭವಾಗಿ 
ವೀಕ್ಷಿಸಬಹುದಾದ ಪಸೂರ್ಯನಿಂದಲೂ ಆಚೆಗಿರುವ 
ವಸ್ತುಗಳಲ್ಲ ಅಡಗಿರುವುದರಿಂದ ಮತ್ತು ಅವುಗಳ 
ಲಭ್ಯತೆಯು ರಾತ್ರಿಯ ಸಮಯದಲ್ಲ ಹೆಚ್ಚಾಗಿರುವುದರಿಂದ 
ಅವರು ನಕ್ಷತ್ರ ಸಂಬಂಧೀ ಕಾಲವನ್ನು ಬಳಸುತ್ತಾರೆ. 


ಸೂರ್ಯನ ಸುತ್ತಅನ ಭೂಮಿಯ ಪರಿಭ್ರಮಣದಿಂದಾಗಿ 
ಸೌರದಿನವು ನಕ್ಷತ್ರದಿನಕ್ಕಿಂತ ಉದ್ದವಾಗಿರುತ್ತದೆ. 


ಈ ಮೇಲಅನ ವಿವರಣಿೆಯಲ್ಲ ಭೂಮಿಯು ತನ್ನು ಕಾಲ್ಪನಿಕ 
ಅಕ್ಷರೇಖೆಯಲ್ಲ ತಾನು ಸುತ್ತುತ್ತಾ ಅದೇ ಸಮಯದಲ್ಲ 
ಸೂರ್ಯನ ಸುತ್ತ ಕಕ್ಷೆಯಲ್ಲ ಪರಿಛ್ರಮಣ ಮಾಡುತ್ತದೆ. 
ಭೂಮಿಯ ಮೇಲಅನ ಸಿ ಎಂಬ ಬಂದುವು ವೀಕ್ಷಕನ 
ಸ್ಥಾನವನ್ನು ತೋರಿಸುತ್ತದೆ. ಭೂಮಿಯ ಪರಿಭ್ರಮಣವನ್ನು 
ತಿಆಯಲು ಆಕಾಶದಲ್ಲ ಒಂದು ಆಧಾರ ಬಂದು 
ಅಗತ್ಯವಾಗಿರುತ್ತದೆ. ಉದಾ: ಭೂಮಿಯು ತನ್ನ ಅಕ್ಷದಲ್ಲಿ 
360° ಪರಿಛ್ರಮಣವನ್ನು ಪೂರ್ಣಗೊಳಸಿದುದನ್ನು 
ಯಾರಾದರೂ ತಿಆಯುವುದು ಹೇಗೆ? ಭೂಮಿಲುಂದ 
ಹೊರಗೆ ಯಾವುದಾದರೂ ಆಧಾರ ಬಂದು ಇದ್ದಾಗ 
ಮಾತ್ರ ಅದನ್ನು ಆಧರಿಸಿ ಭೂಮಿಯ ಪರಿಭ್ರಮಣದ 

ಬದ್ದೆ ಮಾತನಾಡಬಹುದು. ಠಃ ಆಧಾರ ಬಂದುವು 
ಸೂರ್ಯನಾಗಿರಬಹುದು ಅಥವಾ ದೂರದ 
ನಕ್ಷತ್ರವಾಗಿರಬಹುದು. ಈ ಆಯ್ದೆಯು ಸೌರದಿನದಿಂದ 
ನಾಕ್ಷತ್ರಿಕದಿನದ ವ್ಯತ್ಯಾಸವನ್ನು ತಿಆಸುತ್ತದೆ. 


ದೂರದ ನಕ್ಷತ್ರದ ಆಧಾರದಲ್ಪ್ಲ. ಭೂಮಿಯ ಮೇಲಅನ ಸA 
ಎಂಬ ಬಂದುವಿಗೆ 360°ಗಳಷ್ಟು ತಿರುಗಲು 23 ಗಂಟಿ 


ಮತ್ತು 56 ನಿಮಿಷಗಳು ಬೇಕು. ಈ ಸಮಯದಲ್ಲ 

ನಕ್ಷತ್ರಗಳು ತಮ್ಮ ಸ್ಥಾನಕ್ಕೆ ಹಿಂದಿರುಗಿರುತ್ತವೆ. ಆದರೆ 
ಅದೇ ಸಮಯದಲ್ಲ ಭೂಮಿಯು ಸೂರ್ಯನ ಸುತ್ತ 
ತನ್ನು ಕಕ್ಷೆಯಲ್ಲ ಮುಂದೆ ಸಾಗಿರುತ್ತದೆ. ಭೂಮಿಯು 
ಒಂದು ದಿನದಲ್ಲ ಎಷ್ಟು ಚಅಸಬಹುದು? 


ಭೂಮಿಯು ಸೂರ್ಯನ ಸುತ್ತ 36೦° ಸಂಪೂರ್ಣ 
ಪದಕ್ಷಿಣಿಯನ್ನು ಪೂರ್ಣಗೊಳಸಲು 365 ದಿನಗಳನ್ನು 
ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಭೂಮಿಯು ಪ್ರತಿದಿನ 
ತನ್ನ ಕಕ್ಷೆಯಲ್ಲ ಸರಿಸುಮಾರು 1” ಚಅಸುತ್ತದೆ. ಇದು 
ಏನನ್ನು ಹೇಳುತ್ತದೆ ಎಂದರೆ, ಸೂರ್ಯನು ಆಕಾಶದಲ್ಪ 
ತನ್ನ ಮೊದಲನ ಸ್ಥಾನಕ್ಕೆ ಬರುವಷ್ಟರಲ್ಲ ಭೂಮಿಯು 1” 
ಹೆಚ್ಚು ಚಅಸಬೇಕಾಗುತ್ತದೆ. ಈ ಹೆಚ್ಚಿನ 1” ಚಅಸಲು 
ಭೂಮಿಗೆ 4 ನಿಮಿಷಗಳು ಬೇಕು. ಇದು ಸೌರದಿನ 
ಮತ್ತು ನಾಕ್ಷತ್ರಿಕದಿನಗಕ ನಡುವೆ 4 ನಿಮಿಷಗಳ 
ವ್ಯತ್ಯಾಸ ಹೇಗಾಗುತ್ತದೆ ಎಂಬುದನ್ನು ವಿವರಿಸುತ್ತದೆ. 


ಉಪಸಂಹಾರ 


ಫ್ಲೆಲ್ಲೇರಿಯಮ್‌ ಬಳಸಿ ಮಾಡಬಹುದಾದ ಅನೇಕ 
ಚಟುವಟಕೆಗಕಲ್ಲ ಕೆಲವು ಮಾತ್ರ ಇಲ್ಲವೆ. ಈ 
ತಂತ್ರಾಂಶವು ಹೆಚ್ಚು ಸಂಪನ್ಯ್ಕೂಲಭರಿತವಾಗಿದೆ. 
ತಂತ್ರಾಂಶದಲ್ಲ ಹುಡುಕಾಡಲು ಬಳಕೆದಾರನ ಕೈಪಿಡಿ 
(user's guide) ಬಹಳ ಉತ್ತಮ ಆಧಾರವಾಗಿದೆ. 
ಅನೇಕ ವಿಶ್ವವಿದ್ಯಾಲಯಗಳಲ್ಲ ಸ್ಲೆಲ್ಲೇರಿಯಮ್‌ ಬಳಸಿ 
ಪ್ರಯೋಗಶಾಲಾ ಚಟುವಟಕೆಗಳನ್ನು ತಯಾರಿಸಿದ್ದಾರೆ. 
ಇವುಗಳನ್ನು ಅಂತರ್ಜಾಲದಲ್ಲ ಸುಲಭವಾಗಿ 
ಪಡೆಯಬಹುದು. ಫ್ಲೆಲ್ಲೇರಿಯಮ್‌ನಲ್ಲರುವ ಎಲ್ಲಾ 
ಅಂಶ/ಆನುಕೂಆಕ ಗುಣಗಳು (ಫೀಚರ್‌) ಹೇಗೆ 
ವರ್ತಿಸುತ್ತವೆ ಎಂಬ ಪರಿಚಯ ನಿಮಗಾದ ಮೇಲೆ, 
ಬದಲಾಗುವ ಆಕಾಶದ ಆಕಾರ ಮತ್ತು ಚಲನೆಯ ಬಗ್ದೆ 
ಹೆಚ್ಚನ ವಿವರಣಿಗಳಗಾಗಿ ನೀವೇ ಚಟುವಟಕೆಗಳನ್ನು 
ಬರೆಯಲು ಸಮರ್ಥರಾಗುವಿರಿ. 


4 ಆನಂದ್‌ ನಾರಾಯಣನ್‌ ಭಾರತೀಯ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯಲ್ಲ ಆಸ್ಟ್ರೋಫಿಸಿಕ್ಸ್‌ 
ಖೋಧಿಸುತ್ತಿದ್ದಾರೆ (Indian Institute of Space Science & Technology). ನಿಹಾರಿಕೆಗಳ (ಗ್ಯಾಲಕ್ಷಿ) ಹೊರ 
ಭಾಗದಲ್ಲ ಬಾರಿಯೋನಿಕ್‌ (ರಂ'yಂಗic) ವಸ್ತುಗಳು ಬಹು ದೊಡ್ಡ ಪಮಾಣದಲ್ಲ ಹರಡಿಕೊಂಡಿವೆ ಎಂಬುದನ್ನು 
ಕುರಿತು ಅವರ ಸಂಶೋಧನೆ ನಡೆದಿದೆ. ಬಗೋಳಶಾಸ ಮತ್ತು ಸಾಮಾಜಕ ಚಟುವಟಕೆಗಳಗೆ ಇವರು ನಿರಂತರ 
ಕೊಡುಗೆ ನೀಡುತ್ತಿದ್ದಾರೆ. ದಕ್ಷಿಣ ಭಾರತದ ಸಾಂಸ್ಕೃತಿಕ ಇತಿಹಾಸದ ಪರಿಶೋಧನೆಗಾಗಿ ಆಗಾಗ ಪವಾಸ 
ಹೋಗುವುದು ಇವರಿಗೆ ಬಹಳ ಪಿಯವಾದದ್ದು. ಅನುವಾದಕರು: ಸುಧಾ ಮಂಜುನಾಥ್‌ 


Published by Azim Premji Foundation for Development, Pixel‘B’, PES college of Engineering Campus, 
Electronics City, Bengaluru - 560100 
Printed by SCPL, Bengaluru - 560062. Editor: Ramgopal Vallath 


ಐ ವಂಡರ್‌... ಶಾಲಾ ವಿಜ್ಞಾಪದ ಮರುಶೋಧಥನೆ | ಜುಲೈ ೨೦18 


